4 ಚಕ್ಕೆ ಗುರುತಿಲ್ಲದ ಪ್ರ 


ಕರ್ನಾಟಕ ವಿಧಾನ ಪರಿಷತ್ತು 


pe 
್ಲಿ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವವರು 


ಉತ್ತರಿಸುವ ದಿನಾಂಕ 


638(767) 


ಶ್ರೀ ಪಿ. ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 


ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹರಿಯ "ನಾಗರಿಕರ ಸಬಲೀಕರಣ 
ಇಲಾಖಾ ಸಜೆವರು. 


05.03.2021 


ಉತ್ತರ 


ole 


ಭ್‌ 
ರಾಜ್ಯದಲ್ಲಿ ಎಷ್ಟು" 


ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ; (ವಿವರ 
ನೀಡುವುದು) 


ಸಾಂತ್ಸನ y 


ರಾಜ್ಯದಲ್ಲಿ ಒಟ್ಟು 194 ಸಾಂತ್ಸನ್‌ ಕೇಂದ್ರಗಳಿದ್ದು, 
ವಿವರಗಳನ್ನು ಅನುಬಂಧ-!ರಲ್ಲಿ ಒದಗಿಸಲಾಗಿದೆ. 


ಆ) 


ಈಗಾ "ನತಾಷಾ ಘಟ 


ಗಳಲ್ಲಿ ದೌರ್ಜನ್ಯಕ್ಕೆ ಒಳಗಾದ ಎಷ್ಟು 
ಮಹಿಳೆಯರಿಗೆ ಸೌಲಭ್ಯ ಕಲ್ಪಿಸಿ ನೆರವು 
- | ನೀಡಲಾಗಿದೆ; (ವಿವರ ನೀಡುವುದು): 


ಗೆಳತಿ "ವಿಶೇಷ ಚಿಕಿತ್ಸಾ ಘಟಕ 
ನವೆಂಬರ್‌ 2019ರಿಂದ ಸ್ಥಗಿತಗೊಂಡಿರುತ್ತದೆ. 


ಯೋಜನೆಯು 


ಇ) 


ರಾಜ್ಯದಲ್ಲಿ 
ಸ್ಟಾ ಪಿಸಲು ಸರ್ಕಾರದ 
(ವಿವರ ನೀಡುವುದು) 


ಕ್ರಮವೇನು? 


ಸಾಂತ್ಸನ ಕೇಂದ್ರಗಳನ್ನು 


ದೌರ್ಜನ್ಯ, ವರದಕ್ಷಿಣೆ ಕಿರುಕುಳ, ಅತ್ಯಾಚಾರ, ಲೈಂಗಿಕ 
ಕಿರುಕುಳ ಹಾಗೂ ಇನ್ನಿತರೆ ರೀತಿಯ "ದೌರ್ಜನ್ಯಕ್ಕೆ ಒಳಗಾದ 
ಮಹಿಳೆಯರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ 
ಹಿಂಸೆಯನ್ನು ಅನುಭವಿಸುತ್ತಿರುವ ವಿಷಯಗಳನ್ನು ಮನಗಂಡ 
ಸರ್ಕಾರವು "ಇಂತಹ ಮಹಿಳೆಯರಿಗೆ ಸಾಂತ್ಸನವನ್ನು ನೀಡಲು 
“ಸಾಂತ್ಸನ” ಯೋಜನೆಯನ್ನು 2001ನೇ ಸಾಲಿನಿಂದ ಜಾರಿಗೆ 
ತರಲಾಗಿದೆ. 

ಪ್ರಸ್ತುತ ರಾಜ್ಯದಲ್ಲಿ 194 ಸಾಂತ್ಸನ ಕೇಂದ್ರಗಳು ತಾಲ್ಲೂಕು 
ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಸಂಖ್ಯೆ ಮಮಣಇ 25 ಮಮ 2021 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಲೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ, 
ಮತ್ತು ಹಿರಿಯೆ ಸ ನಲೀ ಸಚಿವರು 


ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ. ಪಿ.ಆರ್‌.ರಮೇಶ್‌ ಇವರು ಮಂಡಿಸಿರುವ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ' 
MAN ಸಂಖ್ಯೆ767ಕ್ಕೆ ಅನುಬಂಧ 

ಸ j ಜಿಲ್ಲೆಯ ಹೆಸರು ಸಾಂತ್ವನ ಕೇಂದ್ರಗಳ ಸಂಖ್ಯೆ 

- ಸಂ] y 


ಚೌಂಗಳೂರು ಮು | ip 
2 [ಚಾಮರಾಜನಗರ ” 
4 
5 


9 ಕೋಲಾರ 
10 |ತುಮಕೂರು 
nd 


[Co 
p 
2 
~~) A MN Uh) wl oo wl ul oo 


18 ದಾವಣಗೆರೆ 

19 [ಚಿಕ್ಕಮಗಳೂರು | 

20 [ದಕ್ಷಿಣ ಕನ್ನಡ 5 

21 [ಧಾರವಾಡ 6 | 

22 |ಹಾವೇರಿ 7 

53 ನಡುವು 6 

24 ಬಾಗಲಕೋಟೆ 5 | 

25 [ಉತ್ತರ ಕನ್ನಡ § | 

26 ರಾಯಚೂರು 5 

27 |ಬೀದರ್‌ 5 p 
3 ಕಲಬರಗಿ § ಕ್‌ 

29 ಬಳ್ಳಾರ | 

ಒಟ್ಟು 194 


